ಎಂ.ಎನ್‌. ಪ್ರಭಾಕರ 


ಕರ್ನಾಟಕದಲ್ಲಿ ವಿಮಾನ ನಾಗರ ಶೈಲಿ : ಹಾನುಗಲ್ಲಿನ ಗಣಪತಿ 


ದೇವಾಲಯ 


ಎರಡನೆಯ ಹಂತವು ಕಲ್ಕಾಣಿ ಚಾಲುಕ್ಕರ ಹಾಗೂ 
ಹೊಯ್ಸಳರ ಕಾಲದ್ದೆನಿಸಿದ್ದು ಔತ್ತರೇಯ p) 
ಶೈಲಿಯೊಡನೆ, ಭೂಮಿಜ, ಲಶಿನ ಮತ್ತು ವಿಮಾನ 
ನಾಗರ ಶೈಲಿಗಳನ್ನು ಕಾಣಬಹುದಾಗಿದೆ. ಮೊದಲ 
ಹಂತವು ಡ್ರಶ7- 8ನೆ ಶತಮಾನದಲ್ಲಿ ಗಮನಾರ್ಹವೆ 
ನಿಸಿದ್ದು ಔತ್ತರೇಯ ಸಂಪ್ರದಾಯದ ಆರಂಭ ಹಂತ 
ವೆಂದು ಗುರುತಿಸ ಬಹುದು. ಕಳಿಂಗ ಶೈಲಿಯ ಈ 
ಕಾಲದ ಔತ್ತರೇಯ ಸಂಪ್ರದಾಯದ ಪ್ರತಿನಿಧಿಯೆನಿ 
ಸಿದ್ದು ಒರಿಸ್ಸಾದಲ್ಲಿ ಲಭ್ರವಿರುವ ಶಾಸ್ತ್ರ 


ಗ್ರಂಥಗಳನ್ನಾಧ 
ರಿಸಿ ಈ ದೇವಾಲಯಗಳ ಅಧ್ಯಯನ ಮುಂದುವ 
ರೆಯ ಬೇಕಾಗಿದೆ. 


ಶಿವಮೊಗ್ಗ ಜಿಲ್ಲೆಯ ಕುಬಟೂರು ಶಾಸನವು 
ಕಲ್ಯಾಣಿಚ ಚಾಲುಕ್ಕರ ಹಾಗೂ ಹೊಯ್ಸಳ ಕಾಲದಲ್ಲಿ 
ಪ್ರಕಟಗೊಂಡ ಔತ್ತರೇಯ ಶೈಲಿಗಳನ್ನು ಗುರುತಿಸಿದೆ. 
ಈ ಹಿಂದೆ: ಚಾಲುಕ್ಕರ ಹಾಗೂ ಹೊಯ್ಸಳರ ಕಾಲದ 
ದೇವಾಲಯಗಳನ್ನು ಹಿರಿಯ ವಿದ್ವಾಂಸರು ವೇಸರ 
ವೆಂದು ಗುರುತಿಸಿದ್ದು, ವೇಸ ರವೆನ್ನುವ ನಂಬಿಕೆಯು 
ಈಗ ಸಡೀ ಲಗೊಂದಿದ್ದು, ಔತ್ತರೇಯ. ದ್ರಾವಿಡ ಶೈಲಿ 
ಯೆಂದು ಗುರುಶಿಸುವುದು ಪ್ರಸ್ತುತವೆನಿಸಿದೆ. ಈ ಶ್ನೆ 
ಯೊಂದಿಗೆ ಭೂಮಿಜ್ಕ ಲತಿನ, ವಿಮಾನ ನಾಗರ 
ಶೈಲಿಯ ದೇವಾಲಯಗಳನ್ನು ಕಾಣಬಹುದು. ಲತಿನ 
ಹಾಗೂ ವಿಮಾನ ನಾಗರ ಶೈಲಿಗಳ ಳನ್ನು ಶಾಸನವು 
ಒಟ್ಟಾರೆ "ಪಿರಿದುಂ ನಾಗರ" ದಂದು ಗುರುತಿಸಿದ್ದು 


ಈ ಶೆ ಶೈಲಿಗಳ ಉದಾಹರಣೆಯಾಗಿ ಕೇವಲ 
ಒಂ ದೊಂದು ದೇವಾಲಯಗಳಿವೆ. ಔತ್ತರೇಯ ದ್ರಾವಿಡ 
ಶೈಲಿಯ ದೇವಾಲಯಗಳ ಜಂಘಾಭಾಗದಲ್ಲಿ ಈ 


ಇತಿಹಾಸ ದರ್ಶನ 


4 ಮುಂತಾದ 


ಶೈಲಿಗಳ ಶಿಖರ ಮಾದರಿಗಳನ್ನು « ಅಲಂಕರಣಕ್ಕಾಗಿ ಕಡೆದ 
ರುವುದನ್ನು ಕಾಣಬಹುದು. ಈ. ಶೈಲಿಗಳ ಗುರುತಿ ಸುವಿಕೆ 
ಯಲ್ಲಿ ಪ್ರೊ! ಢಾಕೆಯವರ ಪಾತ್ರ ಗಮನಾರ್ಹ. ಭೂಮಿಜ 
ಶೈಲಿಯ ಉದಾಹರಣೆಗಳು ಹೊಯ್ಸಳರ ಕಾಲದಲ್ಲಿ 
ಪೂರ್ಣಪ್ರಮಾಣದಲ್ಲಿ ಲಭ್ಯವಿದ್ದು ತುರುವೇಕೆರೆಯ 
ಮೂಲೆ ಶಂಕರೇಶ್ವರ, ನುಗ್ಗೇಹಳ್ಳಿಯ' ಸದಾಶಿವ ದೇವಾಲ 
ಯಗಳು ಗುರುತಿಸಲ್ಪಟ್ಟಪೆ. ಈ ದೇವಾಲಯಗಳನ್ನು 


ಪ್ರಾದೇಶಿಕ ವೈವಿಧ್ಯಗಳನ್ನೊಳಗೊಂಡ ಭುಮಿಜ ಶೈಲಿ 
ಯೆಂದು ಪ್ರೊ ಧಾಕೆಯವರು ಉಲ್ಲೇಖಿಸುತ್ತಾರೆ. ನಾಗರ 


ಶೈಲಿಯು ಲತಿನ ಹಾಗೂ ವಿಮಾನ ನಾಗರ ಪ್ರಭೇದಗಳ 


ನ್ನೊಳಗೊಂಡಿದ್ದು ಇವು ಏಕಶ್ಚಂಗ ಹಾಗೂ ಬಹುಶೃಂಗ 
ರಚನೆಗಳೆಂದು ಕ್ರಮವಾಗಿ ಗುರುತಿಸಬಹುದಾಗಿದೆ. ಲಿನ 
ಜಾ ಖು ಶೃಂಗ ರಚನೆಗೆ ಬೆಳಗಾವಿ ಜಿಲ್ಲೆಯ ಹತ್ತಿರಗಿ 
ಶಿಖರೇಶ್ವರ ದೇವಾಲಯವೂ, ವಿಮಾನನಾಗರ 
ನರನ ಬಹುಶ್ಛ ಂಗ ರಚನೆಗೆ ಧಾರವಾಡ ಮ 
ಹಾನುಗಲ್ಲಿನ ಗಣಿಪತಿ ಧೇಸಾಲಯವು ಉದಾಹರಣೆಗಳೆ 
ನಿಸಿವೆ. ಶಿಖರೇಶ್ವರ ದೇವಾಲಯದ ಶಿಖರವು ಇ 
ಭಗ್ನಗೊಂಡಿದೆ. ಏಕತ್ವ ಗ ಶಿಖರ ಮಾದರಿಗಳನ್ನು ಅಲ 3 
ರಣಕ್ಕಾಗಿ ಹಲವೆಡೆ 'ಭಿತ್ರಿಭಾಗಗಳಲ್ಲಿ ದೇವಾಲಯಗಳಲ್ಲಿ 
ರಚಿಸಿರುವು ದನ್ನು ಕಾಣಬಹುದು. ವಿಮಾನನಾಗರ ಶೈಲಿ 
ಯಹಾನುಗಲ್ಲಿನ ಗಣಪತಿ ದೇವಾಲಯದ ಮಂಟಪದ 
ಭಾಗವು ಕೆಲವೆಡೆ ಹಾಳಾಗಿದ್ದರೂ ಪರಿವೀಕ್ಷಣೆಗೆ ಯೋಗ್ಯ 
ವಾಗಿದೆ. ವಿಮಾನನಾಗರ ಶೈಲಿಯ ಶಿಖರ ಮಾದರಿಗಳನ್ನು 
ಅಲಂಕರಣಕ್ಕಾಗಿ ಕಡೆದಿರುವುದನ್ನು J ದೇವಾಲಯ 
ಗಳಲ್ಲಿ ಕಾಣಬಹುದು. ಪ್ರೊ! ಢಾಕೆಯ ರವರು ಬಹುಶ್ಫ ೦ಗೆ 
ರಚನೆಯನ್ನು ಶೇಖರಿ ' ಹ ನಂದು ಗುರುತಿಸು 
ತ್ತಾರೆ. ಬಹುಶೃಂಗ ರಚನೆಯನ್ನು ಚ್ಚ 
ಮುಂತಾದ ವಾಸ್ತು ಗ್ರಂಥಗಳು ಕೇಸರಿ ಆದ' ಇಪ್ಪ 
ತ್ರೈದು ಪ್ರಭೇಧಗಳು ಗುರುತಿಸುತ್ತವೆ. ಈ ಕೇಸರಿ 
ಪ್ರಭೇದಗಳೆಂದು ಗುರುತಿಸುತ್ತವೆ. ಈ 
ಕೇಸರಿ ಮುಂತಾದ ಪ್ರಬೇಧಗಳು ಸ್ಪಪತಿಗಳ ' ದಿನನಿತ್ಯದ 
ಆಡುಭಾಷೆಯಲ್ಲಿ ಶೇಖರಿ ಯಾಗಿರಲು ಸಾಧ್ಯ ವಿದೆ. 
ಅಪರಾಜಿತ ಪೃಚ್ಛಾ ಗೃಂಥಕಾರನು ಕೇಸರಿ ಪ್ರಭೇದ 


೬೧ 


ಗಳನ್ನು ಗುರುತಿಸುವಾಗ ಶಿಖರೈರ್ವಿವಿಧಾಕಾರೈ:ನ ಏಕಾಂ 
ಡೈಶ್ಚ ವಿಭೂಷಿತಾನ್‌" ಎಂದು ಬಹುಶಂಗ ರಚನೆಗ 
ಛನ್ನು ಒಟ್ಟೆಗೆ ಸೇರಿಸಿದ್ದಾನೆ. ಕೇಸರಿ ಮುಂತಾದ 
ಪ್ರಭೇದಗಳ ರು ಮುಲತಃ ಸಾಂಧಾರ ರಚನೆಗಾಗಿ ಎನಿ 
ಸಿದ್ದು ನಿರಂಧಾರ ರಚ ತನೆಗಳಿಗೂ ಅನ್ವಯಿಸಬಹುದಾ 
ಗಿದೆ. ಬಹುಶ್ಪಂಗ ರಚನೆಯನ್ನು ವಿಮಾನನಾಗರವೆಂದು 
ಗುರುತಿಸಲು ಪ್ರಾಸಾದಮಂಡನ ಗ್ರಂಥವು ನೆರವಾಗಿದೆ 
. ಕೇಸರೀ ಪ್ರಮುಖಾಃ ಕರ್ಣೇ ವಿಮಾನಂ 
ಉರುಶೃಂಗಕಂ 

ತಥೈವ ಮೂಲಶಿಖರಂ ಪಂಚ ತ್‌್‌ ವಿಮಾನಕಂ 
ವಿಮಾನನಾಗರಾಜಾತಿಸ್ತದಾ ಪ್ರಾಜ್ಞೈ ರುದಾಹೃತಾ 

ಏವಂ ಶೃಂಗೋರುಶ್ಫಂಗಾಣಿ ಸಂಭವಂತಿಬಹೊನ್ಯಪಿ 


ಈ ಹಿನ್ನೆಲೆಯಲ್ಲಿ ಹಾನುಗಲ್ಲಿನ ಗಣಪತಿ 
ದೇವಾಲಯವನ್ನು ಗಮನಿಸಬಹುದು. ಗಣಪತಿ 
ದೇವಾಲಯವು ಔತ್ತರೇಯ ದ್ರಾವಿಡ ಶೈಲಿಯ ತಾರ 
ಕೇಶ್ವರ ದೇವಾಲಯದೊಡನೆ ಈಶಾನ್ಯ ದಃ ನಲ್ಲಿ ದಕ್ಷಿ 
ಣಕ್ಕೆ ಮುಖ ಮಾಡಿ ನಿಂತಿದೆ. ತಾರಕೇಶ್ವರ” ದೇವಾಲ 
ಯದ ವಿಸ್ತಾರ ರಚನೆಯೊಂದಿಗೆ ಹೋಲಿಸಿದಾಗ ಗಣ 
ಪತಿ ದೇವಾಲವು ಗಾತ್ರದಲ್ಲಿ ಗೌಣವೆನಿಸಿದರೂ ಶಿಖರ 
ರಚನೆಯಿಂದಾಗಿ ಗಮನಾಹ: ವನಿಸಿದೆ. ತಾರಕೇಶ್‌ವರ 
ದೇವಾಲಯದ ಜಂಘಾಭಾಗದಲ್ಲಿ ಬಹುಶೃಂಗರ ರಚ 
ನೆಯ ಶಿಖರ ಮಾದರಿಯನ್ನು ಕಾಣಬಹುದು. ಗಣಪತಿ 
ದೇವಾಲಯವು ಗರ್ಭಗೃಹ... ಕೋಲಿಕಾ ಅಥವಾ 
ಅಂತರಾಳ ಹಾಗೂ ಮಂಡಪ ರಚನೆಗಳನ್ನು 
ಹೊಂದಿದೆ. ಗರ್ಭಗೃಹವು ಪಚಾಂಗ ತಲಚ್ಛಂದವನ್ನು 
ಹೊಂದಿದ್ದು ಚತುರಶ್ರಾ ಕಾರವೆನಿಸಿದೆ. ಪ್ರಾಸಾದ ರಚನೆ 
ಯನ್ನು ಪೀಠ, ಜಂಘಾ, ಛಾದ್ಯ, ಶಿಖರ, ಆಮಲ 
ಸಾರ "ಮತ್ತು ಕಳಶ ಎಂದು ವಿವಿಧ ಹಂತಗಳಲ್ಲಿ ಗುರು 
ತಿಸಬಹುದು. ಪೀಠವು ಎರಡು ಹಂತಗಳ ರಚನೆ 


ಯನ್ನು ಹೊಂದಿದ್ದು ತುಸು ಎತ್ತರವುಳ್ಳ ದ್ದನಿಸುತ್ತದೆ. ಚಿ 


ಗರ್ಭಗೃಹದ ಭಾಗದಲ್ಲಿ ಪೀಠದ ಕೆಲವು ಸ್ತರಗಳು 
ನೆಲದಲ್ಲಿ ಸೇರಿದ್ದರೂ ಮಂಟಪದ ಭಾಗದಿಂದ ' ಗುರು 
ತಿಸಲು ಸಾಧ್ಯ ವಾಗಿದೆ. ಪೀಠದ ಕೆಳಗೆ ಉಪಪೀಶಕೆ 
ಸಮಾನದ ಭಿಟ್‌ಸ್ತರವಿದ್ದು, ನಂತರ ಖುರಕ್ಕ ಪದ್ಮಪ 
ತ್ರ ಕಂಠ ಹಾಗೂ ಕಪೋತ ರಚನೆಯು pe ರಚಿ 
ತೆಯ ಮೊದಲಹಂತವೆನಿಸಿದೆ. ಈ ಹಂತವು ಮಂಡ 
ಪದ ಭಾಗಕ್ಕೂ ಆವರಿಸಿದ್ದು ಕಪೋತದ ನಂತರ 
ಗರ್ಭಗೃಹದಭಾಗದಲ್ಲಿ ಮಾತ್ರ ಎರಡನೆ ಹಂತದ 
ರಚನೆಯನ್ನು ಕಾಣಬಹುದು. ಈ ಹಂತದಲ್ಲಿ. ಪುನಃ 


೬೨ 


` ಕರ್ಣಭಾಗಗಳಲ್ಲಿ, ಉರುಶ್ರ ಫಂಗಗಳೂ, ಕರ್ಣ 


`` ಗವೆಂಬ 


` ಖುರಕ್ಕ ಪದ್ಮಪತ್ರ, ಕರ್ಣಿಕಾ ಮತ್ತು ಕಪೋತ ರಚನೆಗ 


ಅವೆ. ಎರಡು ಹಂತಗಳ ಮಧ್ಯ (ಭಾಗದಲ್ಲಿ ದೇವಾಲಯದ 
ಎಡಭಾಗದಲ್ಲಿ ಪ್ರನಾಳ ರಚಿನೆಯಿದೆ. ಪದ್ಮಪತ್ರ, ಕರ್ಣಿಕಾ 
ಹಾಗೂ ಕಪೋತಗಳ ನಡುವೆ ತುಸು ಹೆ ಹೆಚ್ಚಿಸುವ ಅಂತರ 
ಪತ್ರ ರಚೆನೆ ಇದೆ. ಇದು ಕಂಠ ರಚೆನೆಯೆನಿಸುವುದುಂಟು. 
ಕಪೋತದ ನಂತರ ಜಂಘಾಭಾಗವು ಅಲಂಕರಣವಿಲ್ಲದೆ, 
ಸ್ತಂಭದೋಪಾ ದಿಯಲ್ಲಿದ್ದು ಕುಂಭ ಸ್ತಂಭ, ಭರಣ 
ಹಾಗೂ ಸ್ವಂಭಶೀರ್ಷ "ಭಾಗಗಳನ್ನು ಗುರುತಿಸಬಹುದು. 
ಶೀರ್ಷದ ನಂತರ ಛಾದ್ಯ ರಚನೆಯಿದೆ. ಛಾದ ದ 
ಮುಂಚಾಚು ಹೆಚ್ಚು ಬಾಗಿಲ್ಲವೆಂದು ಗಮನಿಸಬಹುದು. 
ತದನಂತರ ಶಿಖರ ಭಾಗವನ್ನು ಗುರುತಿಸಬಹುದು. ಶಿಖ 
ರವು ಇಪ್ಪತ್ತೈ ದು ಶೃಂಗಗಳನ್ನೊಳಗೊಂಡಿದ್ದು ಮಂದರ' 
ಎಂಬ ಪ್ರಭೇದವೆಂದು ಗುರುತಿಸಲ್ಪಡುತ್ತವೆ. 


ದ್ವೇದ್ವೇ ಕರ್ಣೇ ತಥಾಭದ್ರೇ ಶಂಗಂ ಪ್ರತಿರಥೇಥವಾ 
ಏವಂ ವಿಧಃ ಪ್ರಕರ್ತವೋ ಮಂದತಸ್ತುಪಿವಾತ್ಮಜ: 


ಗರ್ಭಗೃಹದ ತಲಚ್ಛಂದವು ಪಂಚಾಂಗವೆನಿಸಿದ್ದು, 
ಕರ್ಣ, ಪ್ರತಿರಥ ಹಾಗೂ ಭದ್ರಭಾಗಗಳನ್ನು 
ಹೊಂದಿದೆ. ಶಿಖರ ರಚನೆಯಲ್ಲಿ ಭದ್ರಭಾಗ ಹಾಗೂ 


ಶೃಂಗಗಳೂ 
ರಚಿಸಲ್ಪಟ್ಟಿವೆ. ಈ ಭಾಗಗಳಲ್ಲಿ ಎರಡೆರಡು ಶೃಂಗ 
ಗಳೂ ಪ್ರತಿರಥದ ಭಾಗದಲ್ಲಿ ಒಂದೊಂದು ಶೃಂಗಗ 
ಳಿವೆ. ಇದರಿಂದ ಮೂಲ ಶೃಂಗವನ್ನು ಸುತ್ತುವರೆದಂತೆ 
| ಭಾಗದಲ್ಲಿ ಎಂಟು "ಭದ್ರಭಾಗದಲ್ಲಿ ಎಂಟು 

ಪ್ರತಿರಥಭಾಗದಲ್ಲಿ ಎಂಟು, ಮೂಲಶೃಂಗವೂ ಸೇರಿ 
ದುತೆ ಇಪ್ಪತ್ತೈದು ಶೃಂಗ `ಗಳೆನಿಸಿದೆ. ಇದು ಮಂದರ 
ಪ್ರಭೇದದ "ರಿಕ್ಷಣವನಿಸಿದೆ. ಶೃಂಗಗಳ ಮೇಲ್ಭಾಗವು. 


ಹೆಚ್ಚಿನ  ಅಲಂಕರಣದಿಂದ ಕೂಡಿರದೆ ಸರಳ "ರೀತಿ 


ಯದು. ಶೃಂಗಗಳ ' ಮುಂದುಗಡೆ ಮೇಲ್ಭ್ಬಾ ಗದಲ್ಲಿ 
ಕೀರ್ತಿಮುಖ" ರಚನೆಯಿದೆ. ಕಳಶವು - ತುಸು ಬಿಚಿತ್ರವೆ 
ನಿಸುವ ಗುಬಟೆ ಯಾಕಾರದಲ್ಲಿದೆ. ಅಪರಾಜಿ ಜಿತಪೃಚ್ಛ 
ಗ್ರಂಥಕಾರನು ಕಳಶಕ್ಕೆ ಬದಲಾಗಿ ಕೆಲವೆಡೆ ಆಕಾಶಲಿಂ 
ಪದವನ್ನು” ಬಳಸಿದ್ದಾನೆ. ಇದು ಕಳಶದ 
ಪ್ರಭೇದವೆನ್ನಲು ಸಾಧ್ಯ ವಿದೆ.ಈ ಗುಬಟೆಯಾಕಾರದ 
ಕಳಶವು ೮ ಆಕಾಶಲಿಂಗವೆಂದು ಗುರುತಿಸಲು ಸಾಧ್ಯವಿದೆ. 
ಆದರೆ ಮತ್ತಷ್ಟು ಸಾಕ್ಷಾಧಾರಗಳು ಬೇಕು. 


ಗರ್ಭ ಗೃಹಕ್ಕೆ ಹೊಂದಿಕೊಂಡಂತೆ ಕೋಲಿಕಾ 
ಅಥವಾ ಅಂತರುಳ ರಚನೆಯಿದೆ. ಗರ್ಭಗೃಹದ ಬಾಗಿ 


ಇತಿಹಾಸ ದರ್ಶನ 


ಲುವಾಡವು ಚತುಃಶಾಖೆಯುಳ್ಳದ್ದು. ಶಾಖಾ ರಚನೆಯು 


ಸರಳವಾಗಿದ್ದು ಅಲಂಕರಣಗೊಂಡಿಲ್ಲ. ಶಾಖೆಗಳ 
ಮಧ್ಯದಲ್ಲಿ ' ರೂಪಸ್ಥಂಭವಿದ್ದು. ಅಲಂಕೃತವಾಗಿದೆ. 
ಲಲಾಟಬಿಂಬದಲ್ಲಿ ಗಣೇಶನ ಉಬ್ಬು ಕೆತ್ತನೆಯಿದೆ. 


ರೂಪಸ್ತಂಭ ಹಾಗೂ ಶಾಖೆಗಳ ಕೆಳಭಾಗವು. ಉಬ್ಬು 
ಕೆತ್ತನೆಗಳಿಂದ ಕೂಡಿದೆ. ಉದುಂಬರ ಅಥವಾ ಹೊಸ್ತಿಲ 
ಮುಂದೆ, ಚಂದ್ರ ಶಿಲೆಯಿದೆ. ಅಂತರಾಳದ ಮೇಲ ಲ್ಭಾಗ 
ದಲ್ಲಿ ಶುಕನಾಸ ರಚನೆಯಿದ್ದು ಇದರಅಲಂಕರಣವೂ 
ನಷ್ಟವಾಗಿದೆ. ಅಂತರಾಳದ ನಂತರ ಹದಿನಾರು ಸ್ತಂಭ 


ಗಳ ಮಂಡಪವನ್ನು ಕಾಣಬಹುದು. ಗರ್ಭಗ್ರ ಹದಲ್ಲಿ 
ಹಿಂಭಾಗದ ಜಂಘಾ ಚೆನೆಗೆ ಹೊಂದಿಕೊಂಡಂತೆ 
ಸುಂದರ ಗಣಪತಿ ವಿಗ್ರಹವಿದೆ. ದೇವಾಲಯದ ಅಳತೆ, 


ಆಕಾರಗಳೊಂದಿಗೆ ಗಮನಿಸಿದ ದಲ್ಲಿ ಮೂಲ ವಿಗ್ರಹವೆ 
ನ್ನುವಲ್ಲಿ ಅನುಮಾನ ಮೂಡುತ್ತದೆ. ಗರ್ಭಗೃಹದ 
ಬಾಗಿಲುವಾಡದ ಲಲಾಟಬಿಂಬದಲ್ಲಿ ಲ್ಲಿರುವ ಗಣಪತಿ 
ವಿಗ್ರಹದಿಂದ ಇದ್ಳು ಗಣಪತಿ ದೇವಾಲಯವೆನ್ನಿಸಿತೆ? 
ಕೂಲಂಕಷವಾಗಿ ಗಮನಿಸಬೇಕು. ಮಂಡಪ ರಚನೆ 
ಯಲ್ಲಿ ಮಧ್ಯದ ನಾಲ್ಕು ಸ್ತಂಭಗಳು, ಅಂತರಾಳದ 
ಮುಂಭಾಗದ . ಎರಡು ಸ್ತಂಭಗಳು ಪೂರ್ಣ ಪ್ರಮಾಣ 
ದಲ್ಲಿ ವ್ಯಕ್ತಗೊಂಡಿದೆ. ಗರ್ಭಗೃಹದ ಭಿತ್ತಿಭಾಗಕ್ಕೆ 
ಹೊಂದಿಕೊಂಡಂತೆ ' ಇಕ್ಕೆಲಗಳಲ್ಲಿರುವ ಎರಡು ಸ್ವಂ 

ಗಳು ಅರೆಗಂಭಗಳು. ಇನ್ನಳಿದ ಹೊರಭಾಗದ ಸ್ತಂಭ 
ಗಳು ಕಕ್ಷಾಸನದೊಂದಿಗೆ ಸೇರಿವೆ. ಮಂಡಪದ ಪೀಠ 
ರಚನೆಯು ಗರ್ಭಗೃಹದ ಪೀಠದಲ್ಲಿರುವಂತೆ ಮೊದಲ 
ಹಂತದ ಸ್ತರಗಳನ್ನು ಹೊಂದೆ. ನಂ ೧ತರ ಕಕ್ಲಾಸನ ರಚ 
ನೆಯನ್ನು ಗಮನಿಸಬಹುದು. ಕಕ್ತಾಸನ ರಚನೆಯಲ್ಲಿ 
ರಾಜಸೇನ, ವೇದಿಕೆ ಆಸನಪಟ್ಟು “ಮತ್ತು ಮತ್ತವಾರ 
ಣಸ್ತರಗಳನ್ನು ಗುರುತಿಸಬಹುದು. ಕಕ್ಷಾಸನದ ಹೊರ 


ಭಾಗದಲ್ಲಿ ಅಲಂಕರಣವಿದ್ದು ಸ್ವಂಭಿಕೆ ಅಥವಾ ಶಲಾಕೆ ಗಳ 


ಮೇಲೆ ಲತಿನಜಾತಿಯ ಏಕ ಶೃಂಗ ರಚನೆಯನ್ನು ಕಾಣಬ 
ಹುದು. ಈ ರೀತಿ ಅಲಂಕೃ ತಗೊಂಡಿದ್ದನ್ನು ಹಲ ವಾರು 
ದೇವಾಲಯಗಳಲ್ಲಿ ಕಾಣ ಬಹುದು. ಕಕ್ಹಾಸನಕ್ಕೆ ಹೊಂದಿ 
ಕೊಂಡಂತೆ ಸ್ಪಂಭಗಳಿದ್ದು ಸ್ವಂಭಶೀರ್ಷದ "ನಂತರ ಛಾದ್ಯರ 
ಚನೆಯಿದೆ. ಮಂಡಪ ದ ಇ ಆವರಣದ ಛಾದ್ಯದ ಬಾಗುವಿಕೆ 
ಗರ್ಭ ಗೃಹದ ಭಾಗಕ್ಕಿಂತ ತುಸು ಹೆಚ್ಚಾಗಿದೆ. ಮಂಡಪದ 
ಮುಂಭಾಗದಲ್ಲಿ ಪ್ರವೇಶಾವಕಾಶವಿದ್ದು ಪಾನ ರಚನೆ 
ಯನ್ನು ಹೊಂದಿದೆ. ಛಾದ್ಯದ ನಂತರ ಕಪೋತ ರಚನೆ 
ಯಿದ್ದು ಪುನಃ ಇತ್ತೀಚಿನ ಕೈಪದ .ಗೋಡೆಯಿದೆ. 
ಮಂಡಪದ ಮಧ್ಯೆ ವಿತಾನರಚ ನು ನಿದೆ. ವಿತಾನ ರಚ 
ನೆಯು ತಾರಕೇಶ್ವರ ದೇವಾಲಯದ ಮಂಡಪದಲ್ಲಿರುವ 
ವಿತಾನ ರಚನೆಯನ್ನು ಹೋಲು ತ್ತದೆ. ತಾರಕೇಶ್ವರ 
ದೇವಾಲಯದ ಮಂಡ ಪಗಳು ಗುಜರಾತ್‌ ಪ್ರಾಂತ್ಯದ 
ದೇವಾಲಯಗಳನ್ನು ಹೋಲು ತ್ರವೆ ಎಂದು ಗಮನಿಸ 
ಬಹುದು. ತಾರಕೇಶ್ವರ ದೇವಾ 'ಲಯದ ಮುಂಭಾಗದ 
ಮಂಡಪದ ಮೇಲೆ” ಸಂವರಣ ರಚನೆಯನ್ನು ಗಮನಿಸ 
ಬಹುದು. ಸಂವರಣ ರಚನೆಯು ಗುಜರಾಶಿ ರಿನ ದೇವಾ 
ಲಯಗಳ ಅವಿಭಾಜ್ಯ ಅಂಗವೆನಿ ಸಿದೆ. ಸಂವರಣ 
ರಚನೆಯನ್ನು ಅಪರಾಜಿತ ಪೃಚ್ಛ' ಹಾಗೂ ಪ್ರಸಾದ 


` ಮಂಡನ ಗ್ರಂಥಗಳು ವಿವರಿಸಿವೆ. ಕರ್ನಾಟಕದ ದೇವಾ 


ಲಯಗಳಲ್ಲಿ ದಾಕ್ಷಿಣಾತ್ಯ ಸಂಪ್ರ ದಾಯದಂತೆ 
ಮಂಡಪ ರಚಿ ನೆಯ" ತ್ರಿವರ್ಣ ಗಳು "ಮುಂದುವರೆದಿದ್ದು 
ಹಾ ರ ದೇವಾಲಯದಲ್ಲಿ ಸಂವರಣ ಸೇರಿದ್ದು 

ಪುರೂಪದ ಲಕ ಕ್ಷಣವೆನಿಸಿದೆ.' ತಾರಕೇಶ್ವರ ಹಾಗೂ 
ಸಿ ದೇವಾಲಯಗಳ ನಿರ್ಮಾಣದಲ್ಲಿ ಒಂದೇ 
ಗುಂಪಿನ ಕಂಡರಣೆಕಾರರು ದುಡಿದರು ಎಂದು 
ಹೇಳಲು ಸಾಧ್ಯವಿದೆ. 


ಆಧಾರ ಗ್ರಂಥಗಳು: 


[3 


೦ಕಡ್‌ ತೆ ಶಿವಾ ಪೃಚ್ಛ', 


ತ 


ಇಂಡಿಯನ್‌ ಟೆಂಪಲ್‌ ಘಾರ್ಮ್ಸ್‌ ಇನ್‌ ಕರ್ನಾಟಕ' , ನ್ಯೂಡಲ್ಲಿ 1977 
[ai ಇನು ನ್ಸಿಟ್ಕೂಟ 
"ಪ್ರಸಾದ 'ಮಂಡನ್‌, 


ಬರೋಡಾ, 1950. 
ಪ್ರರ, 1963. 


ಓಕ 


